KA / BG- GPO/2515 /WPP -47/2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಜೂನ್ ೧೮, ೨೦೦೯ (ಜೇಷ್ಠ ೨೮, ಶಕ ವರ್ಷ ೧೯೩೧) | ಸಂಚಿಕೆ ೨೫ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 101 ಎಸ್ ಎಫ್ ಸಿ 2009, ಬೆಂಗಳೂರು, ದಿನಾಂಕ: 23ನೇ ಮೇ 2009 
ಶ್ರೀಮತಿ ಮಧುಶರ್ಮ, ಐಎಫ್ಎಸ್., ಅರಣ್ಯ ಸಂರಕ್ಷಣಾಧಿಕಾರಿಗಳು - ಜಲಾನಯನ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು ಇವರಿಗೆ ಖಾಸಗಿ ವಿದೇಶ ಪ್ರವಾಸ ಕೈಗೊಳ್ಳಲು ದಿನಾಂಕ:25 .5.2009 ರಿಂದ 6.6.2009ರ ವರೆಗೆ ಒಟ್ಟು 13 
ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀಮತಿ ಮಧು ಶರ್ಮ, ಐಎಫ್ಎಸ್., ಇವರು ರಜೆ ಮೇಲೆ ಹೋಗಿರದಿದ್ದರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು | 
ಜಲಾನಯನ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 642 

ಅಶೋಕ್. ಪಿ . ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 4) 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 492 ಸಅಸೇ 2008, ಬೆಂಗಳೂರು, ದಿನಾಂಕ: 21ನೇ ಮೇ 2009 
ಡಾ : ಕೆ. ವಿ ರಾಜು, ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಇವರ ಗುತ್ತಿಗೆ ಆಧಾರದ ನೇಮಕಾತಿಯನ್ನು 
ದಿನಾಂಕ:10.6. 2009 ರಿಂದ ಮುಖ್ಯಮಂತ್ರಿಯವರ ಪದಾವಧಿಯವರೆಗೆ ಅಥವಾ ಅವರ ಸೇವೆಯು ಮುಖ್ಯಮಂತ್ರಿಯವರ 
ಸಚಿವಾಲಯದಲ್ಲಿ ಅಗತ್ಯವಿರುವವರೆಗೆ, ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರಿಸಲು 
ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 492 ಸಅಸೇ 2008, ದಿನಾಂಕ:23 .8.2008ರಲ್ಲಿ ನಿಗಧಿಪಡಿಸಿರುವ ಸೇವಾ 
ಷರತ್ತು ಮತ್ತು ನಿಬಂಧನೆಗಳೇ ಮುಂದುವರಿದ ಅವಧಿಗೂ ಅನ್ವಯವಾಗುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್. 643 

ಎಂ .ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 


(೩೪೫ ) 


೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೮, ೨೦೦೯ 

ಭಾಗ - ೨ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 596 ಸಅಸೇ 2007, ಬೆಂಗಳೂರು, ದಿನಾಂಕ: 20ನೇ ಮೇ 2009 
ಕರ್ನಾಟಕ ಸರ್ಕಾರದ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ಬಿ . ಡಿ. ಓಬಪ್ಪ, ಉಪ ಕಾರ್ಯದರ್ಶಿ , ಇವರಿಗೆ 
ಜೇಷ್ಠತೆಯಲ್ಲಿ ಇವರಿಗಿಂತ ಕಿರಿಯವರಾದ ಶ್ರೀ ಎಸ್. ಚಂದ್ರಶೇಖರಪ್ಪ ಇವರಿಗೆ ಉಪ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ನೀಡಿದ 
ದಿನಾಂಕ:26.5 .2007 ರಿಂದಲೇ ಪೂರ್ವಾನ್ವಯವಾಗಿ ಕರ್ನಾಟಕ ನಾಗರೀಕ ಸೇವಾ ( ಆರ್‌ಪಿಪಿ) ನಿಯಮಾವಳಿ 1957 
ನಿಯಮ 2( ಎ) ರನ್ವಯ ಬಡ್ತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 644 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) 

ಸೇರ್ಪಡೆ ಆದೇಶ 
ಸಂಖ್ಯೆ : ಸಿಆಸುಇ 492 ಸಅಸೇ 2008, ಬೆಂಗಳೂರು, ದಿನಾಂಕ: 21ನೇ ಮೇ 2009 
ಡಾ : ಕೆ. ವಿ. ರಾಜು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರ ಗುತ್ತಿಗೆ ಆಧಾರದ ನೇಮಕಾತಿ ಕುರಿತ ಷರತ್ತು ಮತ್ತು 
ನಿಬಂಧನೆಗಳನ್ನು ಹೊರಡಿಸಲಾದ ಸರ್ಕಾರಿ ಆದೇಶ ಸಂಖ್ಯೆ: ಡಿಪಿಎಆರ್ 492 ಎಸ್ ಜಿಓ 2008 , ದಿನಾಂಕ:23.8.2008ರ 
ಐಟಂ ಮೂರಕ್ಕೆ ಈ ಕೆಳಕಂಡ ವಾಕ್ಯವೃಂದವನ್ನು ದಿನಾಂಕ: 23 .8. 2008 ರಿಂದಲೇ ಜಾರಿಗೆ ಬರುವಂತೆ ಸೇರಿಸಿ 
ಓದಿಕೊಳ್ಳತಕ್ಕದ್ದು. 

He shall also be entitled to get Rs . 7 , 350 /- treating as 
interim relief temporarily till the revision of UGC pay 
scale , The difference of pay shall be adjusted after 
revision of UGC pay scale . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 645 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ( ಸೇವೆಗಳು - 3) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No: DPAR 390 SAS 2008 , Bangalore , dated : 22nd May , 2009 
Consequent upon retrospective promotion to the Junior Administrative Grade of IAS viz., in the 
scale of pay Band -3 Rs 15600 -39100 +GP 7600 , w .e.f. 1- 1- 2008 vide Government Order of even number 
dated :5 -5 - 2009 , the post of Deputy Secretary to Government in Revenue Department held by Dr. V . 
Chandrasekar,m IAS (KN 99 ) is redesignated as Joint Secretary to Government, Revenue Department. 

By order and in the name of the Governor ofKarnataka 

K . G . ANANTHA 
P . R . 646 

Under Secretary to Government 
Department of Personnel and Administrative Reforms (Services - I) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಇ 218 ಪಿಪಿಇ 2009, ಬೆಂಗಳೂರು, ದಿನಾಂಕ.14ನೇ ಮೇ 2009 
ಈ ಕೆಳಕಂಡ ತ: ಖೆಯ ಅಂಕಣ ( 2) ರಲ್ಲಿ ಸೂಚಿಸಿರುವ ನ್ಯಾಯಾಲಯಗಳಲ್ಲಿ ತ: ಖೆಯ ಅಂಕಣ (3) ಮತ್ತು ( 4) ರಲ್ಲಿ 
ನಮೂದಿಸಿರುವ ಪ್ರಕರಣ ಮತ್ತು ಪ್ರತಿಪಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ ( 4) ರಲ್ಲಿ ನಮೂದಿಸರುವ ಪತಿ 
ಪಕರಣಗಳಲ್ಲಿ ಸರ್ಕಾರದ ಪರವಾಗಿ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5) ರಲ್ಲಿ ಸೂಚಿಸಿರುವ 
ಅಭಿಯೋಜಕರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ನೇಮಿಸಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೮, ೨೦೦೯ 

೩೪೭ 
ಕ್ರ. ಸಂ 

ಪ್ರಕರಣ ಸಂಖ್ಯೆ ಪ್ರತಿ ಪ್ರಕರಣ ಪತಿ ಪ್ರಕರಣದಲ್ಲಿ ಸರ್ಕಾರದ 
ನ್ಯಾಯಾಲಯದ ಹೆಸರು Sc/ | ಸಂಖ್ಯೆ ಪರವಾಗಿ ಹಾಜರಾಗಲು ಮತ್ತು 
cc /Spl.cc Sc / cc / 

ಪಕರಣವನ್ನು ನಡೆಸಲು 

Spl. cc 
ಅಪರ ಜೆಎಂಎಫ್‌ಸಿ ನ್ಯಾಯಾಲಯ , 

ಸಹಾಯಕ ಸರ್ಕಾರಿ 
ದೇವನಹಳ್ಳಿ , 

856 / 07 

543 / 07 ಅಭಿಯೋಜಕರು , ಜೆಎಂಎಫ್‌ಸಿ 

ನ್ಯಾಯಾಲಯ , ಹೊಸಕೋಟೆ 
2 ಸಿಜೆ ಮತ್ತು ಜೆಎಂಎಫ್‌ಸಿ 

ಸಹಾಯಕ ಸರ್ಕಾರಿ 
ನ್ಯಾಯಾಲಯ , ಕನಕಪುರ 986 /03 985 / 03 ಅಭಿಯೋಜಕರು , ಜೆಎಂಎಫ್‌ಸಿ 

ನ್ಯಾಯಾಲಯ , ರಾಮನಗರ 
| 3 ಸಿಜೆ ಮತ್ತು ಜೆಎಂಎಫ್‌ಸಿ 

ಸಹಾಯಕ ಸರ್ಕಾರಿ 
- ನ್ಯಾಯಾಲಯ , ಬಾಗೇಪಲ್ಲಿ. 248 / 08 

249 /08 ಅಭಿಯೋಜಕರು , ಜೆಎಂಎಫ್‌ಸಿ 

ನ್ಯಾಯಾಲಯ ,ಗೌರಿಬಿದನೂರು 
4 ಜೆಎಂಎಫ್ಸಿ ನ್ಯಾಯಾಲಯ , 

ಸಹಾಯಕ ಸರ್ಕಾರಿ 
ನವಲಗುಂದ 101 /07 200/07 ಅಭಿಯೋಜಕರು ,4ನೇ ಜೆಎಂಎಫ್‌ಸಿ 

ನ್ಯಾಯಾಲಯ , ಹುಬ್ಬಳ್ಳಿ 
ಪ್ರಧಾನ ಜೆಎಂಎಫ್‌ಸಿ 

ಸಹಾಯಕ ಸರ್ಕಾರಿ 
ನ್ಯಾಯಾಲಯ ಸೋಮವಾರಪೇಟೆ ( 213 /08 

224 /08 ಅಭಿಯೋಜಕರು ಜೆಎಂಎಫ್‌ಸಿ 

ನ್ಯಾಯಾಲಯ , ಮಡಿಕೇರಿ 
6 . Bನೇ ಜೆಎಂಎಫ್‌ಸಿ ನ್ಯಾಯಾಲಯ , 

ಹಿರಿಯ ಸಹಾಯಕ ಸರ್ಕಾರಿ 
ಚಿತ್ರದುರ್ಗ. 

1574 / 06 

1532 /06 ಅಭಿಯೋಜಕರು,ಸಿಜೆಎಂ 
1183 /08 

1184 / 08 ನ್ಯಾಯಾಲಯ , ಚಿತ್ರದುರ್ಗ 
4ನೇ ಅಧಿಕ ಜೆಎಂಎಫ್‌ಸಿ 

ಸಹಾಯಕ ಸರ್ಕಾರಿ 
ನ್ಯಾಯಾಲಯ , ಮೈಸೂರು. 782 / 08 785 /08 ಅಭಿಯೋಜಕರು,3ನೇ ಜೆಎಂಎಫ್‌ಸಿ 

ನ್ಯಾಯಾಲಯ, ಮೈಸೂರು 
8 ಜೆಎಂಎಫ್‌ಸಿ ನ್ಯಾಯಾಲಯ , 

ಸಹಾಯಕ ಸರ್ಕಾರಿ 
ಸಿಂಧಗಿ. 

92 /08 

16 / 08 ಅಭಿಯೋಜಕರು ಜೆಎಂಎಫ್‌ಸಿ 

ನ್ಯಾಯಾಲಯ, ಇಂಡಿ 
9 . ಜೆಎಂಎಫ್ಸಿ ನ್ಯಾಯಾಲಯ , 40 / 08 

66 / 08 ಸಹಾಯಕ ಸರ್ಕಾರಿ 
ರಾಮದುರ್ಗ 

83 / 08 

84 /08 ಅಭಿಯೋಜಕರು ಜೆಎಂಎಫ್‌ಸಿ 

ನ್ಯಾಯಾಲಯ, ಸವದತ್ತಿ, 
10 ಜೆಎಂಎಫ್ಸಿ ನ್ಯಾಯಾಲಯ , 

ಸಹಾಯಕ ಸರ್ಕಾರಿ 
474 / 08 ( 29 /09 ಅಭಿಯೋಜಕರು ಜೆಎಂಎಫ್‌ಸಿ 

ನ್ಯಾಯಾಲಯ , ಹಿರಿಯೂರು. 
11 ಜೆಎಂಎಫ್‌ಸಿ ನ್ಯಾಯಾಲಯ , 

ಸಹಾಯಕ ಸರ್ಕಾರಿ 
ಗೋಕಾಕ್ 983 / 05 1193/ 05 ಅಭಿಯೋಜಕರು ಜೆಎಂಎಫ್‌ಸಿ 

ನ್ಯಾಯಾಲಯ , ಹುಕ್ಕೇರಿ, 
12 Bನೇ ತ್ವರಿತ ವಿಲೇವಾರಿ 

ಪ್ರಧಾನ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಮಂಡ್ಯ. 120/ 06 121 / 08 ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯ , 

ಮಂಡ್ಯ 
- ಜೆಎಂಎಫ್ಸಿ ನ್ಯಾಯಾಲಯ , 

69 / 08 68/ 08 

ಸಹಾಯಕ ಸರ್ಕಾರಿ 
ಸಿಂಧನೂರು. 

196/07 191 /07 ಅಭಿಯೋಜಕರು ಜೆಎಂಎಫ್‌ಸಿ 

ನ್ಯಾಯಾಲಯ , ಮಾನ್ವಿ 


ಹೊಳಲ್ಕೆರೆ. 


೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೮, ೨೦೦೯ 

ಭಾಗ - ೨ 
14 ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 

ಅಭಿಯೋಗ ಉಪ ನಿರ್ದೇಶಕರು, 
ಚಾಮರಾಜನಗರ 

32 / 05 

2 / 06 ಮೈಸೂರು ವಿಭಾಗ, ಮೈಸೂರು. 
ಅಪರ ಜೆಎಂಎಫ್‌ಸಿ ನ್ಯಾಯಾಲಯ , 

ಸಹಾಯಕ ಅಭಿಯೋಗ. 
ಮಡಿಕೇರಿ 2085 / 08 2107 /08 ನಿರ್ದೇಶಕರು , ಎಸ್. ಪಿ . ಕಛೇರಿ, 

ಮಡಿಕೇರಿ. 
16 ಜೆಎಂಎಫ್ಸಿ ನ್ಯಾಯಾಲಯ , 

ಸಹಾಯಕ ಸರ್ಕಾರಿ ಅಭಿಯೋಜಕರು 
ಚಾಮರಾಜನಗರ . 

63 /08 

65 / 08 | ಜೆಎಂಎಫ್‌ಸಿ ನ್ಯಾಯಾಲಯ , 

ಗುಂಡ್ಲುಪೇಟೆ. 
17 Bನೇ ಜೆಎಂಎಫ್ಸಿ ನ್ಯಾಯಾಲಯ , 

ಸಹಾಯಕ ಸರ್ಕಾರಿ 
ಬೆಳಗಾವಿ . 

120 / 08 

106 / 08 | ಅಭಿಯೋಜಕರು ,4ನೇ ಜೆಎಂಎಫ್‌ಸಿ 

ನ್ಯಾಯಾಲಯ , ಬೆಳಗಾವಿ 
18 2ನೇ ಅಪರ ಜಿಲ್ಲಾ ಮತ್ತು ಸತ್ಯ | 121/ 08 

278/ 08 1ನೇ ಅಧಿಕ ಸರ್ಕಾರಿ 
ನ್ಯಾಯಾಲಯ, ಬೆಳಗಾವಿ 

ಅಭಿಯೋಜಕರು , 1ನೇ ಆಧಿಕ ಜಿಲ್ಲಾ 

ಮತ್ತು ಸತ್ರ ನ್ಯಾಯಾಲಯ , ಬೆಳಗಾವಿ 
19 ಜೆಎಂಎಫ್‌ಸಿ ನ್ಯಾಯಾಲಯ , 113 /05 

242 /05 ಸಹಾಯಕ ಸರ್ಕಾರಿ ಅಭಿಯೋಜಕರು 
ಶಿಕಾರಿಪುರ 

204 / 05 

205 / 05 ಜೆಎಂಎಫ್‌ಸಿ ನ್ಯಾಯಾಲಯ , ಸಾಗರ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 634 

ಕೆ. ಸಿ.ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಕಾ ಮತ್ತು ಸು ಕಾಫಿಮೋಸ ಮತ್ತು ಅಭಿಂ 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಇಎನ್ 175 ಎನ್‌ಸಿಇ 2008, ಬೆಂಗಳೂರು, ದಿನಾಂಕ: 26ನೇ ಮೇ 2009 
ಶ್ರೀ ಸತೀಶ್ ಜೆ. ಕಶ್ಯಪ್, ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಮತ್ತು ಅನ್ಯ ಕರ್ತವ್ಯದ ಮೇಲೆ ಮಾನ್ಯ ಇಂಧನ 
ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ, ಇವರು ಇಂಧನ ಇಲಾಖೆಯಲ್ಲಿ ದಿನಾಂಕ:5.11 . 2008 ರಿಂದ ದಿನಾಂಕ:19.12.2008ರ 
ವರೆಗೆ ಸ್ಥಳ ನಿರೀಕ್ಷಣೆಗೆ ಕಾಯ್ದ ಅವಧಿಯನ್ನು ಕೆ. ಸಿ.ಎಸ್‌.ಆರ್‌. ನಿಯಮ 8(15)(ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ 
ಅವಧಿಯೆಂದು ಪರಿಗಣಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 649 

ಎಸ್ . ಜೆ. ಸಂಪತ್ ಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಅಪಜೀ 25 ಅಪಸೇ 2009 , ಬೆಂಗಳೂರು, ದಿನಾಂಕ: 23ನೇ ಮೇ 2009 
ಸಾಮಾಜಿಕ ಅರಣ್ಯ ಉಪ ವಿಭಾಗ ಅರಸೀಕೆರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ .ಆರ್. ಮಂಜುನಾಥ್, 
ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಇವರಿಗೆ ದಿನಾಂಕ :31.5.2009 ರಿಂದ ಜಾರಿಗೆ ಬರುವಂತೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 285 (1) ( 2) ಪ್ರಕಾರ ಸರ್ಕಾರಿ ಸೇವೆಯಿಂದ ಸ್ವಯಂ ನಿವೃತ್ತಿ ಹೊಂದಲು ಸರ್ಕಾರದ ಅನುಮತಿ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 650 

- ವಡಗಾವೆ ಬಸವರಾಜ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೮, ೨೦೦೯ 

೩೪೯ 
ಅಧಿಸೂಚನೆ 
ಸಂಖ್ಯೆ : ಅಪಜೀ 49 ಅಪಸೇ 2009 , ಬೆಂಗಳೂರು, ದಿನಾಂಕ : 23ನೇ ಮೇ 2009 
ಸಾಮಾಜಿಕ ಅರಣ್ಯ ಉಪ ವಿಭಾಗ ಗುಲ್ಬರ್ಗಾ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ . ಪುಟ್ಟಸ್ವಾಮಿ ಉಪ ಅರಣ್ಯ 
ಸಂರಕ್ಷಣಾಧಿಕಾರಿ ಇವರನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಶ್ರೀ ಕೆ. ಬಿ. ಗುರುಬಸವರಾಜ್ , ಉಪ ಅರಣ್ಯ 
ಸಂರಕ್ಷಾಣಾಧಿಕಾರಿ ಇವರ ನಿಧನದಿಂದ ತೆರವಾಗಿರುವ ಹುದ್ದೆಯಲ್ಲಿ ನೇಮಿಸಲು ಇವರ ಸೇವೆಯನ್ನು ಈ ಕೂಡಲೇ ಜಾರಿಗೆ 
ಬರುವಂತೆ ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 651 

ವಡಗಾವೆ ಬಸವರಾಜ್‌ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ (ಸೇವೆಗಳು) 
HIGH COURT OF KARNATAKA 

NOTIFICATION 
NO . HCE 220/ 2009, Bangalore , Dated : 20th May 2009 
Sri Angisigiriyappa , Assistant Registrar of this office is permitted to retire from service voluntarily 
w .e.f. the afternoon of 20 .5 .2009 under Rule 285 ( 1) (a ) ofKCSRs . 

By order of Hon ble the Chief Justice 
P. R . 652 

R . B . BUDIHAL 

Registrar Genaral 
HIGH COURT OF KARNATAKA 

NOTIFICATION 
NO. HCE 1095 /2008, Bangalore, Dated: 7 May 2009 
Sri P .M . Ananda krishna Setty , Deputy Registrar of this office is permitted to retire from service 
voluntarily w .e.f. the afternoon of 30 .4 .2009 under Rule 285 (1) (a ) of KCSRs. 

By order of Hon ble the Chief Justice 
P . R . 653 

R .B . BUDIHAL 

Registrar Genaral 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಕುಕ 184 ಎಂಎಸ್ ಎಸ್ 2008(i), ಬೆಂಗಳೂರು, ದಿನಾಂಕ: 20ನೇ ಮೇ 2009 
ಡಾ|| ವಿ. ಡಿ. ಹಳಕಟ್ಟಿ, ಜಂಟಿ ನಿರ್ದೇಶಕರು (ಉಪ ಯೋಜನಾಡಳಿತಾಧಿಕಾರಿ) ಕೆ. ಹೆಚ್ .ಎಸ್. ಆರ್. ಡಿ. ಪಿ. 
ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು ( ಆಪ್ತ 
ಮಾಲಜಿ), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ವರ್ಗಾಯಿಸಿ 
ನೇಮಿಸಿದೆ. 

ಸದರಿ ವೈದ್ಯಾಧಿಕಾರಿಗಳು ನೇಮಿಸಲಾದ ಸ್ಥಳದಲ್ಲಿ ಕೂಡಲೇ ಕಾರ್ಯ ವರದಿ ಮಾಡಿಕೊಂಡು 
ಸರ್ಕಾರವನ್ನೊಳಗೊಂಡಂತೆ ಸಂಬಂಧಪಟ್ಟವರೆಲ್ಲರಿಗೂ ಪ್ರಭಾರ ವರ್ಗಾವಣೆಪತ್ರವನ್ನು (ಸಿಟಿಸಿ) ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 654 

ಪದ್ಮಾವತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೮ , ೨೦೦೯ 

ಭಾಗ - ೨ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 16 ಆಸೇನಿ 2009 , ಬೆಂಗಳೂರು, ದಿನಾಂಕ: 18ನೇ ಮೇ 2009 
ಅಧಿಸೂಚನೆ ಸಂಖ್ಯೆ:ಸಿಆಸುಇ 28 ಆಅಸೇನಿ 2006 ದಿ: 25.9. 06 ರನಯ ದಿನಾಂಕ:31. 7.07 ರಂದು 58 ವರ್ಷಗಳ 
ವಯೋಮಿತಿ ತಲುಪಿ ನಿವೃತ್ತಿ ಹೊಂದಿರುವ ಶ್ರೀ ಅಬ್ದುಲ್ ರಹೀಂ ಕೆ. ಎ.ಎಸ್ ( ಹಿರಿಯ ಶ್ರೇಣಿ) ಅಧಿಕಾರಿ ಇವರಿಗೆ 
ಸರ್ಕಾರದ ಸುತ್ತೋಲೆ ಸಂಖ್ಯೆ : ಆಇ 15 ಎಸ್‌ಆರ್‌ಎಸ್ 97 ದಿ:20.9.1997 ರನ್ವಯ ನಿವೃತ್ತಿ ದಿನಾಂಕದಂದು ಅವರ 
ಹಕ್ಕಿನಲ್ಲಿರುವ 228 ದಿನಗಳು ( ಇನ್ನೂರು ಇಪ್ಪತ್ತೆಂಟು ದಿನಗಳು) ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮ 
118ಎ (1) ಹಾಗೂ , ಉಪ ನಿಯಮ ( ಎ)( 4) ರನ್ವಯ ನಗಧೀಕರಣಗೊಳಿಸಲು ಮಂಜೂರು ನೀಡಿದೆ. 

- ಶ್ರೀ ಅಬ್ದುಲ್ ರಹೀಂ ನಿವೃತ್ತ ಕೆ.ಎ . ಎಸ್ (ಹಿರಿಯ ಶ್ರೇಣಿ) ಅಧಿಕಾರಿ ಇವರ ವಿರುದ್ಧ ಇದ್ದ ಎರಡು ಇಲಾಖಾ 
ವಿಚಾರಣೆಗಳಲ್ಲಿ ಆರೋಪ ಮುಕ್ತರಾಗಿದ್ದು , ಈಗ ಇವರ ವಿರುದ್ಧ ಯಾವುದೇ ಇಲಾಖೆ ವಿಚಾರಣೆ, ಕ್ರಿಮಿನಲ್ ಮೊಕದ್ದಮೆ 
ಬಾಕಿ ಇರುವುದಿಲ್ಲವೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 637 

- ಎಚ್. ಆರ್ . ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -2) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 414 ಪೊಸಿಪ 2008, ಬೆಂಗಳೂರು, ದಿನಾಂಕ: 18ನೇ ಮೇ 2009 
ಸ್ಥಳ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಬಿ. ಎಂ ., ಪ್ರಸಾದ್, ಸಹಾಯಕ ಕಮಾಂಡೆಂಟ್, ಇವರನ್ನು 8ನೇ ಪಡೆ, 
ಕೆ.ಎಸ್. ಆರ್ . ಪಿ., ಶಿವಮೊಗ್ಗ ಇಲ್ಲಿ ಖಾಲಿ ಇರುವ ಸಹಾಯಕ ಕಮಾಂಡೆಂಟ್ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ, ಸ್ಥಳ ನಿಯುಕ್ತಿಗೊಳಿಸಲಾಗಿದೆ . 

- ಈ ಅಧಿಸೂಚನೆಯನ್ನು ಚುನಾವಣಾ ಆಯೋಗವು ದಿನಾಂಕ:14 .5.2009ರಲ್ಲಿ ನೀಡಿದ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್. 638 

ಟಿ.ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 97 ಎಸ್ ಎಫ್ ಪಿ 2009 , ಬೆಂಗಳೂರು, ದಿನಾಂಕ: 18ನೇ ಮೇ 2009 
ಡಾ : ಎಂ .ಎಚ್. ಸ್ವಾಮಿನಾಥ್ , ಐ. ಎಫ್.ಎಸ್. ಸರ್ಕಾರದ ಕಾರ್ಯದರ್ಶಿ ( ಅರಣ್ಯ ), ಅರಣ್ಯ , ಪರಿಸರ ಮತ್ತು 
ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು, ಇವರಿಗೆ ವೈಯಕ್ತಿಕ ಕಾರಣಗಳ ನೆಲೆಯಲ್ಲಿ ದಿನಾಂಕ:18.5.2009 ರಿಂದ ಅಥವಾ ರಜೆ 
ಉಪಯೋಗಿಸಿಕೊಂಡ ದಿನಾಂಕದಿಂದ ಅನ್ವಯಿಸುವಂತೆ 11 ದಿನಗಳ ಗಳಿಕೆ ರಜೆಯನ್ನು ಸರ್ಕಾರವು ಮಂಜೂರು ಮಾಡಿದೆ. 

ಸದರಿ ರಜಾ ಅವಧಿಯಲ್ಲಿ ಶ್ರೀ ಕನ್ವರ್ ಪಾಲ್ , ಐ .ಎಫ್. ಎಸ್. ಸರ್ಕಾರದ ಕಾರ್ಯದರ್ಶಿ ( ಪರಿಸರ ಮತ್ತು 
ಜೀವಿಶಾಸ್ತ್ರ) ಇವರನ್ನು ಸರ್ಕಾರದ ಕಾರ್ಯದರ್ಶಿ "( ಅರಣ್ಯ ), ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು, ಈ 
ಹುದ್ದೆಯ ಅಧಿಕ ಪ್ರಚಾರದಲ್ಲಿ ನೇಮಿಸಲಾಗಿದೆ. 

ಡಾ : ಎಂ .ಎಚ್. ಸ್ವಾಮಿನಾಥ್ ಐ.ಎಫ್. ಎಸ್ . ಇವರು ರಜೆ ಮೇಲೆ ಹೋಗಿರದಿದ್ದರೆ, ಸರ್ಕಾರದ ಕಾರ್ಯದರ್ಶಿ, 
( ಅರಣ್ಯ), ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, ಬೆಂಗಳೂರು, ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು 
ದೃಢೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 639 

ಅಶೋಕ್ ಪಿ , ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - IV ) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್ ೧೮, ೨೦೦೯ 

೩೫೧ 
ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್ 101 ಎಸ್ಎಫ್ ಸಿ 2009 , ಬೆಂಗಳೂರು, ದಿನಾಂಕ: 23ನೇ ಮೇ 2009 
ಶ್ರೀ ರಾಜೀವ್ ರಂಜನ್, ಐಎಫ್ಎಸ್., ಅರಣ್ಯ ಸಂರಕ್ಷಣಾಧಿಕಾರಿಗಳು -|| ಜಲಾನಯನ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು ಇವರಿಗೆ ಖಾಸಗಿ ವಿದೇಶ ಪ್ರವಾಸ ಕೈಗೊಳ್ಳಲು ದಿನಾಂಕ: 25 .5.2009 ರಿಂದ 10.6. 2009ರ ವರೆಗೆ ಒಟ್ಟು 17 
ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

- ಶ್ರೀ ರಾಜೀವ್ ರಂಜನ್, ಐಎಫ್ ಎಸ್., ಇವರು ರಜೆ ಮೇಲೆ ಹೋಗಿರದಿದ್ದರೆ ಅರಣ್ಯ ಸಂರಕ್ಷಣಾಧಿಕಾರಿಗಳು - || 
ಜಲಾನಯನ ಅಭಿವೃದ್ಧಿ ಇಲಾಖೆ , ಬೆಂಗಳೂರು ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 641 

ಅಶೋಕ್ . ಪಿ. ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 4 ) 

ಅಧಿಸೂಚನೆ 
ಸಂಖ್ಯೆ : ಡಿಪಿಎಆರ್ 95 ಎಸ್ಎಫ್ ಪಿ 2009 , ಬೆಂಗಳೂರು, ದಿನಾಂಕ: 25ನೇ ಮೇ 2009 
ಶ್ರೀ ರಾಜ್ ಕಿಶೋರ್ ಸಿಂಗ್, ಐಎಫ್ಎಸ್‌., ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಕಾರ್ಯಕಾರಿ ನಿರ್ದೇಶಕರು 
( ಯೋಜನೆ ಮತ್ತು ವ್ಯಾಪಾರಾಭಿವೃದ್ದಿ)., ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ , ಬೆಂಗಳೂರು ಇವರಿಗೆ ಖಾಸಗಿ 
ವಿದೇಶ ಪ್ರವಾಸ ಕೈಗೊಳ್ಳಲು ದಿನಾಂಕ: 25 .5 .2009ರಿಂದ 6.6 . 2009ರವರೆಗೆ ಒಟ್ಟು 13 ದಿನಗಳ ಗಳಿಕೆ ರಜೆಯನ್ನು 
ಮಂಜೂರು ಮಾಡಲಾಗಿದೆ. 

ಶ್ರೀರಾಜ್ ಕಿಶೋರ್ ಸಿಂಗ್ , ಐಎಫ್ಎಸ್, ಇವರು ರಜೆ ಮೇಲೆ ಹೋಗಿರದಿದ್ದರೆ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ 
ಕಾರ್ಯಕಾರಿ ನಿರ್ದೇಶಕರು (ಯೋಜನೆ ಮತ್ತು ವ್ಯಾಪಾರಾಭಿವೃದ್ದಿ), ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆ , 
ಬೆಂಗಳೂರು ಹುದ್ದೆಯಲ್ಲಿಯೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 655 

* ಅಶೋಕ್ .ಪಿ. ಅತ್ತೆ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 4 ) 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 76 ಎಸ್ಎಫ್ ಪಿ 2009, ಬೆಂಗಳೂರು, ದಿನಾಂಕ: 26ನೇ ಮೇ 2009 
ದಿನಾಂಕ:29.4.2009ರ ಅಧಿಸೂಚನೆ ಸಂಖ್ಯೆ :ಸಿಆಸುಇ 76 ಎಸ್ಎಫ್ ಪಿ 2009 ನ್ನು ಮುಂದುವರೆಸಿ ಶ್ರೀ ಕೆ.ಎಸ್ 
ಅರಳೀಕಟ್ಟಿ, ಐ .ಎಫ್.ಎಸ್., ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತಿ, ಹಾವೇರಿ ಇವರಿಗೆ ವೈಯಕ್ತಿಕ 
ಕಾರಣಗಳ ನೆಲೆಯಲ್ಲಿ ದಿನಾಂಕ:17.5.2009ರಿಂದ 23.5.2009 ರವರೆಗೆ 17 ದಿನಗಳ ವಿಸ್ತಿರಿಸಿದ ಗಳಿಕೆ ರಜೆಯನ್ನು 
ಘಟನೋತ್ತರವಾಗಿ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ . ಆರ್ . 656 

ಅಶೋಕ್ . ಪಿ . ಅತ್ತೆ | 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 4) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No: DPAR 145 SPS 2008 (II), Bangalore, dated : 25th May , 2009 
The following IPS officers of 1996 batch borne on karnavtaka Cadre are promoted to officiate in 
the Selection Grade of IPS viz.,in the scale of pay of Rs. 37400 -67000 plus Grade Pay Rs .8700 / - with 
immediate effect and they are continued in the posts presently held by them . 


೩೫೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜೂನ್ ೧೮ , ೨೦೦೯ 


ಭಾಗ - ೨ 


Sl.No . 


Name of the officer and present post Reference to the vacancy against which promotion 
held 

is accorded 
Sri Seemant Kumar Singh 

Promoted in regular line in the cadre post of 
Superintendent of Police , 

Superintendent of Police , Bellary District , Bellary 
Bellary District, Bellary 
Sri R . Hitendra 

He is accorded proforma promotion to the Selection 
Superintendent of Police , 

Grade of IPS with reference to promotion of his 
C . B .I. Bangalore 

junior Sri Bijay Kumar Singh , IPS . 
(on central deputation ) 
Sri Bijay Kumar Sigh 

Promoted in regular line in the cadre post of Deputy 
Deputy Commissioner of Police, East Commissioner of Police , East Division Bangalore 
Division Bangalore City 

City 
Sri. P . Harishekaran 

Promoted in regular line in the cadre post of 
Assistant Inspector General of Police, Assistant Inspector General of Police , Crimes 
Crimes, Bangalore 

Bangalore . 
By order and in the name of the Governor of Karnataka 

ASHOK P . ATRE 
P . R . 660 

Under Secretary to Government 
Department of Personnel and Administrative Reforms (Services-IV ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 5 ಎಲ್ಎಜಿ 2009 , ಬೆಂಗಳೂರು, ದಿನಾಂಕ: 25ನೇ ಮೇ 2009 
ಅಡ್ವಕೇಟ್ ಜನರಲ್ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ ರೂ 14, 050 
25,050 ವೇತನ ಶ್ರೇಣಿಯಲ್ಲಿ ಸಹಾಯಕ ಆಡಳಿತ ಅಧಿಕಾರಿ, ಹುದ್ದೆಗೆ ಮುಂಬಡ್ತಿ ನೀಡಿ, ಈ ಕೆಳಕಂಡಂತೆ ವರ್ಗಾಯಿಸಿ, 
ಬೆಂಗಳೂರು ( ಮುಖ್ಯ ಕಛೇರಿ) ಹಾಗೂ ಘಟಕ ಕಛೇರಿ ಧಾರವಾಡ, ಇಲ್ಲಿ ಖಾಲಿ ಇರುವ ಹುದ್ದೆಗಳಲ್ಲಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕ್ರ . ಸಂ ಹೆಸರು ಮತ್ತು ಪದನಾಮ ಹಾಲಿ 

ಮುಂಬಡ್ತಿ ನೀಡಿ ನಿಯೋಜಿಸಲಾದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ ಎನ್. ಧ್ರುವ, 

ಸಹಾಯಕ ಆಡಳಿತಾಧಿಕಾರಿ, 
ಶಾಖಾಧಿಕಾರಿ, ಅಡ್ವಕೇಟ್ ಜನರಲ್ ಘಟಕ ಕಛೇರಿ, ಅಡ್ವಕೇಟ್ ಜನರಲ್ ಘಟಕ ಕಛೇರಿ, ಧಾರವಾಡ 
ಧಾರವಾಡ 

( ಶ್ರೀ ಬಿ . ವಿ. ಚಲಪತಿ, ಇವರು ಸ್ವಯಂ ನಿವೃತ್ತಿ 

ಹೊಂದಿ ತೆರವಾದ ಖಾಲಿ ಹುದ್ದೆಗೆ) 
ಶ್ರೀ ಪಿ. ತಿಪ್ಪೇರುದ್ರಪ್ಪ 

ಸಹಾಯಕ ಆಡಳಿತಾಧಿಕಾರಿ, 
ಶಾಖಾಧಿಕಾರಿ, ಅಡ್ವಕೇಟ್ ಜನರಲ್ ಘಟಕ ಕಛೇರಿ, | ಅಡ್ವಕೇಟ್ ಜನರಲ್ ಮುಖ್ಯ ಕಛೇರಿ, ಬೆಂಗಳೂರು 
ಧಾರವಾಡ 

( ಶ್ರೀ ಆರ್.ಎಸ್. ಅಬ್ಬಿಗೆರೆ ಇವರು ವರ್ಗಾವಣೆ 

ಯಿಂದ ತೆರವಾದ ಖಾಲಿ ಹುದ್ದೆಗೆ) 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ .ಆರ್. 662 

ಇ . ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಆಡಳಿತ - 1) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ (ಸೇವೆಗಳು - IV ) 


